ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಸಂಚಾರಿ ನಿಯಮ ಉಲ್ಲಂಘನೆಗೆ ವಿಧಿಸುವ ದಂಡಗಳ ಮಾಹಿತಿ 


ಶ್ರೀ ಆರ್‌.ಧರ್ಮಸೇನ (ಸ್ಮ4ಳೀಯ ಸಂಸ್ಥೆಗಳ ಕ್ಲೇತು :- 
1282 (1502) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ ವಾಹನ ಚಲಾಯಿಸುವಾಗ ಮೊಬೈಲ್‌ 
ಬಳಸುವ ಎಷ್ಟು ವಾಹನ ಸವಾರರ ಮೇಲೆ ದಂಡ ವಿಧಿಸಲಾಗಿದೆ ; (ಮಾಹಿತಿ ನೀಡುವುದು) 


(ಆ) ಕರ್ತವ್ಯದ ಮೇಲಿರುವಾಗ ವಾಹನ ಸಂಚಾರದ ಬಗ್ಗೆ ಗಮನ ಕೊಡದೆ ಮೊಬೈಲ್‌ ಬಳಸುವ 
ಪೊಲೀಸರ ಬಗ್ಗೆ ತೆಗೆದುಕೊಂಡ ಕ್ರಮಗಳೇನು ; ಈ ಬಗ್ಗೆ ಸೂಚನೆಗಳನ್ನು ನೀಡಲಾಗಿದೆಯೇ ; ಅಥವಾ 
ಸುತ್ತೋಲೆ ಹೊರಡಿಸಲಾಗಿದೆಯೇ ; (ಹೊರಡಿಸಿದರೆ, ಅದರ ಪ್ರತಿ ನೀಡುವುದು) 


(ಇ) ಸಂಚಾರಿ ಅಪರಾಧಗಳಿಗೆ ವಿಧಿಸುವ ದಂಡಗಳ ಹಣದ ಬಗ್ಗೆ ಸಾರ್ವಜನಿಕರ ತಿಳುವಳಿಕೆಗಾಗಿ 
ಪತ್ರಿಕೆಗಳಲ್ಲಿ ಪ್ರಕಟಿಣೆ ಹೊರಡಿಸಲಾಗಿದೆಯೇ ; 


(ಈ) ಕೇ೦ದ್ರ ಸರ್ಕಾರ ವಿಧಿಸಿದ್ದ ದಂಡದ ಹಣ ಮತ್ತು ನಂತರ ರಾಜ್ಯ ಸರ್ಕಾರ ನಿರಧಿಪಡಿಸಿದ ದಂಡದ 
ಹಣದ ಬಗ್ಗೆ ವ್ಯತ್ಯಾಸಗಳಿರುವುದರಿ೦ಂದ ಸ್ಪಷ್ಠನೆ ದೃಷ್ಟಿಯಿಂದ ಸರಿಯಾದ ಮಾಹಿತಿಯನ್ನು 
ಸಾರ್ವಜನಿಕರಿಗೆ ಪ್ರಕಟಿಣೆ ಮೂಲಕ ತಿಳಿಸಲಾಗುವುದೇ ? 


